» 


ಕರ್ನಾಟಿಕ ವಿಧಾನ ಪರಿಷಶ್‌ 
01. ಚುಕ್ಕೆ ಗುರುತಿಲ್ಲದ ಪ್ರಜ್ನೆ ಸಂಖ್ಯೆ : 260 
02 ಮಾನ್ಯ ವಿಧಾನ ಸಭೆಯ ಸದಸ್ಯರ ಹೆಸರು ಶೀ ಮರಿತಿಬ್ಬೇಗೌಡ 
03 ಉತ್ತರಿಸುವ ದಿನಾಂಕ 25.03.2021 
04. ಉತ್ತರಿಸುವ ಸಚಿವರು. ಮಾನ್ಯ ಗೃಹ ಸಚಿವರು 


ವ್ಯಾಪ್ತಿಯ ಮಸಬಹಂಚನಾಳ ಗ್ರಾಮ 
ಪಂಚಾಯಿತಿ ಸದಸ್ಯರ ಮೇಲೆ ಕ್ರಿಮಿನಲ್‌ 
ಪ್ರಕರಣ ದಾಬಲಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ ' 
ಹಾಗಿದ್ದಲ್ಲಿ ಸದರಿ ಪ್ರಕರಣದ ಸಂಪೂರ್ಣ 
ವಿವರಗಳನ್ನು ಒದಗಿಸುವುದು: 


ಕೂಕನೂರು ಮೊಲೀಸ್‌ ಠಾಣೆಯಲ್ಲಿನ ಮೊಕದ್ದಮೆ ಸಂಖ್ಯೆ: 
48/2016ರಲ್ಲನ ಪಿರ್ಯಾದಿದಾರರಾದ ಶ್ರೀ ಹನುಮಪ್ಪ ಬಿನ್‌ 
ಯಮುನಪ್ಪ ಹನುಮನಟ್ಟಿ ರವರು ಬೆಂಗಳೂರಿನ ಬಸವನಗುಡಿ 
ಮೊಲೀಸ್‌ ಠಾಣೆಯಲ್ಲಿ ಪೊಲೀಸ್‌ ಹೆಡ್‌ಕಾನ್ಸ್‌ಟೇಬಲ್‌ ಆಗಿ ಕರ್ತವ್ಯ 
ನಿರ್ವಹಿಸುತ್ತಿದ್ದು, ತನ್ನ ಹೆಂಡತಿಯಾದ ಶಾರದಾ (ಭರ ಎ-6) 
ರವರೊಂದಿಗೆ 2012ರಲ್ಲಿ ಮದುವೆಯಾಗಿದ್ದು, ಆಕೆಯು 'ಹಠಮಾರಿ 
ಸ್ವಭಾವದವಳಾಗಿದ್ದು, ತನಗೆ ವಿನಾಕಾರಣ ಕೊಪ್ಪಳ| ಜಿಲ್ಲೆಗೆ 
ವರ್ಗ್ಣಾಯಿಸಿಕೊಂಡು ಬಾ ಎಂದು ಹಿಂಸೆ ನೀಡುತ್ತಿದ್ದುದ್ದಲದ್ದ. ತಾನು 
ಕರ್ತವ್ಯಕ್ಕೆ ಹೋದಾಗ ದಿನಾಂಕ18.07.2015 ರಂದು ಹೆಳಡೇ | ಕೇಳದೇ 
ತಮ್ಮ ತವರೂರಾದ ಕೂಕನೂರಿಗೆ ಹೋಗಿದ್ದು, ಆಕೆಯನ್ನು ಕರೆದುಕೊಂಡು 
ಬರಲು ಹಿರಿಯರ ಮುಖಾಂತರ ಕೂಕನೂರಿಗೆ ಹೋಗಿ ಎಷ್ಟು ಬುದ್ಧಿ 
ಹೇಳಿದರೂ ಕೇಳದೇ ಅದೇ ರೀತಿ ಹಠ ಮಾಡಿಕೊಂಡು ಕೊಪ್ಪಳಕ್ಕೆ ವರ್ಗ 
ಮಾಡಿಕೊಂಡು" ಬಂದರೆ ಮಾತ್ರ ಸಂಸಾರಿಕ ಜೀವನ ಮಾಡೆ ಎಂದು 
ತವರು ಮನೆಯಲ್ಲಿ ಉಳಿದುಕೊಂಡಿರುತ್ತಾರೆ. ಮತ್ತೆ ! ದಿನಾಂಕ 
05.05.2016 ರಂದು ಕೂಕನೂರಿಗೆ ತನ್ನ ಹೆಂಡತಿಯನ್ನು ಕರೆದುಕೊಂಡು 
ಹೋಗಲು ಬಂದಾಗ ಪ್ರಕರಣದಲ್ಲಿ ಆರೋಪಿಸಿರುವ ಆರೋಪಿತರೆಲ್ಲರೂ 
ಕೂಡಿ ಪಿರ್ಯಾದಿಗೆ ಅವಾಚ್ಯವಾಗಿ ನಿಂದಿಸಿ, ಕೊಲೆ ;ಮಾಡುವ 
ಉದ್ದೇಶದಿಂದ ಕಬ್ಬಿಣದ ರಾಡಿನಿಂದ ಹಾಗೂ ಕಲ್ಲಿನಿಂದ 
ಹೊಡೆದಿರುತ್ತಾರೆ. ಅದಲ್ಲದೇ ಆರೋಪಿಗಳಾದ ಲಕ್ಷ್ಮವ್ವ ಮತ್ತು ಈರಪ್ಪ 
ಇವರೂ ಸಹ ಪಿರ್ಯಾದಿದಾರರಿಗೆ ಹೊಡೆದು ಗಾಯಗೊಳಿಗಿರುತ್ತಾರೆ 
ಎಂದು ದಿನಾಂಕಂ6.05.2016 ರಂದು ನೀಡಿದ ದೂರಿನ ಮೇರಿಗೆ 
ಕೂಕನೂರು ಪೊಲೀಸ್‌ ಠಾಣೆ ಮೊಕದ್ದಮೆ ಸಂಖ್ಯೆ: 4/2016 ಕಲಂ 
143, 147, 32. 324, 504, 307, ಸಹಿಕ 149 ಐಪಿಸಿ ರೀತ್ಯಾ 
ಪ್ರಕರಣ ದಾಬಲಾಗಿರುತ್ತದೆ. ಸದರಿ ಪ್ರಕರಣದಲ್ಲಿನ ಆರೋಪಿತರ ವಿವರ: 


ಈ ಸಂಬಂಧ ಸದರಿಯವರ ಮೇಲೆ 
ಕಾನೂನಿನ ಪ್ರಕಾರ ತೆಗೆದುಕೊಂಡ 


pe 


‘| D ಈರಪ್ಪ ಗೌರಾಳ, ಯಲಬುರ್ಗಾ 


'2) ಮಾರುತಿ, ಕುಕನೂರು ರ್‌ 
3) ಮಹೇಶ 'ಬನ್‌ ಈರಪ್ಪ ಗೌರಾಳ, ಕೂಕನೂರು 
4) ಲಕ್ಷವ್ವ ಗಂಡ ಈರಪ್ಪ ಗೌರಾಳ, ಕೂಕನೂರು 
5) ದ್ಯಾಮಣ್ಣ ಜಮಖಂಡಿ, ಕೂಕನೂರು 
6) ಶಾರದಾ ಗಂಡ ಹನುಮಪ್ಪ ಹನುಮನಟ್ಟಿ, ಕೂಕನೂರು 
7): ಮುದಕಪ್ಪ ಗೌರಾಳ, ಕೂಕನೂರು 
8) ಮಂಜು ಬಿನ್‌ ಮುದಕಪ್ಪ ಗೌರಾಳ, ಯಲಬುರ್ಗಾ 

ಸದರಿ ಪ್ರಕರಣದಲ್ಲಿ ಎ-3 ಪುಸ್ತತ ಮಸಬಹಯಂಚೆನಾಳ ಗ್ರಾಮ 
ಪಂಚಾಯಿತಿಯ ಸದಸ್ಯರಾಗಿರುತ್ತಾರೆ. ಆರೋಪಿತರ ಪೈಕಿ ಎ-3, ಎ-7 
ಹಾಗೂ ಎ-8 ರವರ ವಿರುದ್ಧ ಆರೋಪ ಸಾಬೀತಾಗಿದ್ದು, ಸದರಿಯವರ 
ವಿರುದ್ಧ ಕಲಂ 341, 323, 324, 504, 506 ಸಹಿತ ರೆ/ವಿ 34 ಐಪಿಸಿ 
ಅಡಿಯಲ್ಲಿ ದೋಷಾರೋಪಣಾ ಪತ್ರ ಸಲ್ಲಿಸಲಾಗಿದೆ. ಪ್ರಕರಣವು ಮಾನ್ಯ 
ಜಿಲ್ಲಾ ಸತ್ರ ನ್ಯಾಯಾಲಯ ಕೊಪ್ಪಳ ರವರಲ್ಲಿ ಎಸ್‌.ಸಿ ನಂ 59/2017ರಲ್ಲ 


HD 13 PCQ 2021 


NS | 
(ಬಸವರಾಜ ರೊಮ್ಮಾ 


ಗೃಹ ಸಚಿವರು 


